ಪತ್ರಾಗಾರ ಇಲಾಖೆಯ ಬಗ್ಗೆ ಒಂದು ಇಣುಕು ನೋಟ 


ಸಾರ್ವಜನಿಕ ಮತ್ತು ಖಾಸಗಿ ದಾಖಲಾತಿಗಳು ರಾಷ್ಟ್ರದ ಆರ್ಥಿಕ, 
ಸಾಮಾಜಿಕ ಮತ್ತು ಸಾಂಸ್ಕೃಃ ತಿಕ ಅಭಿವೃದ್ಧಿಗಳ ಪೂರ್ವಾಪರಗಳನ್ನು 
ಪ್ರತಿಬಿಂಬಿಸುವ ಮಾಹಿತಿಗಳ ಸಕಾರ RN. ಹಾಗಾಗಿ ರಾಷ್ಟ್ರದ 
ಪರಂಪರೆಯ ಅಮೂಲ್ಯ ಭಾಗವಾಗಿದೆ. ಅಂತಹ ನಿರ್ದಿಷ್ಟವಾದ ಮತ್ತು 


ಅಧಿಕೃತವಾದ ದಾಖಲಾತಿಗಳ ಸಂಗ್ರಹಾಗಾರವಾಗಿ “ಕರ್ನಾಟಕ ರಾಜ್ಯ 


ಪತ್ರಾಗಾರ ಇಲಾಖೆಯು ಪೂರ್ಣ ಪ್ರಮಾಣದಲ್ಲಿ ನಿರ್ದೇಶಕರನ್ನು 


ಒಳಗೊಂಡಂತೆ ಸರ್ಕಾರಿ ಆದೇಶ ಸಂಖ್ಯೆ ಇಡಿ ೨೯ ಎಂಎಸ್‌ಸಿ ೭೩ 
ದಿನಾಂಕ ೧೭-೧೨-೧೯೭೩ ಅಸ್ತಿತ್ವಕ್ಕೆ ಬಂತು, ಆಡಳಿತಗಾರರು, 
ವಿದ್ವಾಂಸರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಆಕರಗಳಾಗಿ ಹಾಗೂ 


ಸಂಶೋಧನೆಗಳಿಗಾಗಿ ಉಪಯೋಗವಾಗುವಂತೆ, ಈ ದಾಖಲಾತಿಗಳನ್ನು 


ಸರ್ಕಾರದ ಪರವಾಗಿ “ಕರ್ನಾಟಕ ರಾಜ್ಯ 
ನಿರ್ದೇಶನಾಲಯ”ವು ಕಾಪಾಡುತ್ತಿದೆ. 


ದಾ 
ಪತ್ರಾಗಾರ 


ದಾಖಲೆಗಳ ಸಂಗ್ರಹ 

ಸ್ವರೂಪ : 

ಕಾಗದ ಪತ್ರಗಳು - ಮೈಕ್ರೋಟೇಪ್‌ ಸುರುಳಿಗಳು - 
ಮೌಖಿಕ ಇತಿಹಾಸದ ಸುರುಳಿಗಳು. 


ವಿಂಗಡಣೆ : 


ಐತಿಹಾಸಿಕ ದಾಖಲೆಗಳು, ಖಾಸಗಿ ಕಾಗದ ಪತ್ರಗಳು, ಭೂಪಟಗಳು, 
ಛಾಯಾಚಿತ್ರಗಳು, ಪುಸ್ತಕಗಳು, ಪತ್ರಿಕೆಗಳು, ನಿಯತಕಾಲಿಕಗಳು, 
ವ್ಯವಹಾರ ಪತ್ರಗಳು. 


ಐತಿಹಾಸಿಕ ದಾಖಲೆಗಳು : 


ಕರ್ನಾಟಕ ರಾಜ್ಯ ಪತ್ರಾಗಾರವು ಐತಿಹಾಸಿಕ ಮಹತ್ವವುಳ್ಳ ದಾಖಲೆಗಳ 
ಗಣಿಯೇ ಆಗಿದೆ. ಮೈಸೂರಿನ ಇತಿಹಾಸವನ್ನು ವಿಶೇಷವಾಗಿ, 
ಮೈಸೂರಿನಲ್ಲಿ ಬ್ರಿಟಿಷ್‌ ಆಡಳಿತದ ಸ್ಥಾಪನೆ, ಬ್ರಿಟೀಷರನ್ನು », ಮೈಸೂರಿನಿಂದ 
ಹೊರದೂಡಲು ಭಾರತ ರಾಷ್ಟ್ರೀಯ' ಕಾಂಗ್ರೆಸ್‌ನ ಪ್ರಯತ್ನಗಳು ಮತ್ತು 
ಏಕೀಕರಣ ಚಳುವಳಿ ಮುರಿತಾದವುಗಳಿಗೆ DENT ಆಧಾರ 
ಮಾಹಿತಿಗಳನ್ನು ಒಳಗೊಂಡ ದಾಖಲೆಗಳನ್ನು ಹೊಂದಿದೆ. ಇವುಗಳ 
ಜೊತೆಗೆ ೧೮೬೬ ರಿಂದ ಈಚಿನ ರಾಜ್ಯ ಪತ್ರ (ಗೆಜೆಟ್‌)ಗಳು ಸಹ 
ಲಭ್ಯವಿದೆ. ಹೆಚ್ಚಿನ ದಾಖಲಾತಿಗಳು ಇಂಗ್ಲೀಷ್‌ನಲ್ಲಿವೆ, ಕೆಲವು 
ಕನ್ನಡದಲ್ಲಿವೆ. 


ಈಜಿ Mo, ಶಾ T ೫೩ 


ES or [ ರಾಜ್ಯಪತ್ರ 


fopge ಆಈ ose ಪಣ. 


ಸರ್ಕಾರದ ಮುಖ್ಯ ಆದೇಶಗಳು 


ಮುಖ್ಯ ಪಚಿವಾಲಯಿ 


(Sam, des ಇಲಾಖೆ) 
ನಿಫೆಮ: Ser ರಾಜ್ಯವೆಂಬಾದಾಗಿ ಮೈಸೂರು Sed Boe ಬರಲುವಣೆ . ಪತ್ರಹಿಲೋನಾದೆ. org ಮಾಷ 
ಇಾಗುವ ಬದಲಾವಣೆಗಳ ಕಾರಿಕಾಗಿ ಸೂ ಚರಿಸು 
LOD: O, ಸುತ್ತೋಲೆ LOAN ಜೊಡಿ ೪೪ Root, ೭೩ ದಿನಾಂಕ Code ಆಗಸ್ಟ್‌ ೧೯೭೩ 
3. ಅಧಿಸೂಚನೆ ಕೃಮಾಂಕ ಈ LE ಎಲ್‌ಸಿಎ ೭೩ ದಿಡಾಂಕ ೯ನೇ ohn cue ಗಿ ೭೩ 
A ಅಧಿಸೂಚನೆ ಕ್ರವನಂಕೆ ೮೮ ೮೩ ಎಲ್‌ಸಿಆರ್‌ ೭೬ Grane CA ಆಕ್ಮೋಟರ್‌ ೧೯೬೬ 
ಪ್ರಷ್ಟಾವನ, ಕರ್ತಾಟತ ರಾಜ್ಯಮಂಬಂದಾಗಿ ಮೈಸೂರು ರಾಜ್ಯದ ರುವಂ ಪಿರರ್ಶಿಪಿಯು ಪರಿಣಾಮವಾಗಿ ಪತ್ರ, ಶಿರೋಪಾಮಗಳಹಾ 
ಮುದ್ರೆಗಳು, RT Camis ಪರಿವರ್ತನೆಗಳನ್ನು 
ಕ್ರಮದ hoes ರಿರಿನೇ ಆಗಸ್ಟ್‌ ೧೯೬೩ರೇ ನಾದ ಜೊಡಿ ೪9 Lover, ಬನ Eta ಸುತ್ತೋಲಿ 
ಯಲ್ಲಿ ಸೂಚ೦ಗಳ ನೀಡಲಾಗಿತ್ತು ಭಾರತದ ರಾಷ್ಟ್ರಪತಿಯವರ ಆಸುಮೋದತೆ ವಡೆದ ೦೯ ೩ರೇ ಇಸವಿಯ 
Py Sas ರಾಜ್ಯದ (ತಾಮು ಪರಿವರ್ಜನೆಯ) ಅಧಿನಿಯವು (೧೯೮. Woe ೩೧ಕೇ Celeste fongo 
ವಿಷಾದ) ವನ್ನು OSs ಅಕ್ಟೋಬರ್‌ OLAU ದಿರಾಣದ ahead) ಶಾಜ್ಯಪತ್ರದ ವಿಶೇಷ nahon 
RAMEN, ಸದರಿ ಅಧಿನಿಯಾಮಧ ak ಜಿವೆಂಯರ್‌ ೧೫೬೩ನೇ ದಿಡಾಹದಿಂದ ಜಾರಿಗೆ ಬರುವುದು, 
ಸರ್ಕಾರಿ ಆದೇಶೆ ಕ್ರಮಾಂಕ ಜಿಎಡಿ ೯ ಡಿಎಫ್‌ಇ ಮ, ಬೆಂಗಳೂರು, ದಿನಾಂಕ ೨೦ನೇ ಆಕ್ಟೋಬರ್‌ ೧೯೭೩ 
ತೇ ವಾಟರ್‌ ೧ನೇ ವಿಪಾಂಕದಿಂದ TONAS ಮೈಕೂರೂ ರಾಜ್ಕದೆ ಹೆಸರು ಕರ್ಮುಟಕವೇರಾಗುವುದರಿಂದ ಸರ್ಕಾರಿ 


ಸೂರ್ತೋಲೆಯಲ್ಲಿ ಅಳಬಗನೇ ಕೋರೆಲಾದುತೆ ಕ್ರಮಃ ಕೈಗೊಳ್ಳಬೇಕೆಂದು ಈ ಮಲಕ ವಿದೇಶಿಸಲಾಗಿದೆ 

ಅನಕೈವಿರುವ ರಬ್ಬಂ' ಮೊಹೆರುಗಳು, ಮುದ್ರೆಗಳು, ಪತ್ತ ಶಿರೋಸಾಮುಗಳು ಮೊದರಾದವುಗಳನ್ನು ರಾಜ್ಯದ ಹೆಸರನ್ನು ಅದತ್ಯರಿರು 
ಮತೆ SHR ಮುದ್ರಣ, ಲೇಖನ ಸಾಮಾಗ್ರಿ ಮತ್ತು DAW ಸಂಚಾಲಕ, ಬೆಂಗಳೂರು ಇವರಿಂದ ಏಡೆಯೆಲೂ pad ಅಧಿಕಾರಿ 
ಗಣಿಗೆ ಸೂಕ್ತ ಸೂಚದೆಗಳನ್ನು ವೀಡಬೇಕೆಂದಾ ಸಾರದ ಕಾರ್ಯಾದಿಶಿಗಳನ್ನೂ ಮತ್ತಾ ಇಲಾಖಾ ಮುಖ್ಕಾಧಿಕಾ೦ಗಳನ್ನು ಕೋರಲಾಗಿದೆ, 

ಈ ಖಿಬಂಧಧಾಗಿ ನಲುವ ವೆಚ್ಚಕ್ಕೆ ಮಂಜೂರಾತಿ ನೀಡಲಾಂದೆ, 

ಈ ಆದೇಶವನ್ನು ಉಪಕಾರ್ಯದರ್ಶಿ ಎರ್‌ಡಿ.೬ 6೯ ಇವರ್‌ಟಿ.ದಬ್ಟೂ 1/೭೩ ದಿಸಾಂಕ ೨೦ನೇ ಅಕ್ಟೊಬರ್‌ ೧೯೭೬೦ symone 
ಎತ್ತ Wats ಸಿತವಾತಿಯೊಂದಿಗೆ ಹೊರಡಿ ಸಲಾಗಿದೆ, 


Brae oe cw ಕ ಮತ್ತು ಅವರ ಹೆಲಾಖ್ಲಿ 


೨೫೬. 
RF) 


ಇಲಾಖೆಯು 


ಪ್ರಮುಖವಾಗಿ ವಿಷಯವಾರು ದಾಖಲೆಗಳ ಪಟ್ಟಿ, 
ಸೂಚಿಗಳು, ಗೈಡ್ಸ್‌ ಇತ್ಯಾದಿ ವಿವಿಧ ಸಾಧನ ಸಹಾಯಕಗಳನ್ನು 
ತಯಾರಿಸಿದೆ. ಹಲವು ಪ್ರಮುಖ ಆಯ್ದ ಐತಿಹಾಸಿಕ ಮೌಲ್ಯವುಳ್ಳ 
ದಾಖಲೆಗಳ ಪ್ರಕಟಣಾ ಕಾರ್ಯವನ್ನು ಹಮ್ಮಕೊಂಡಿದ್ದು » ಈ ದಿಸೆಯಲ್ಲಿ 
ಈಗಾಗಲೇ ಅನೇಕ ಪುಸ್ತಕಗಳನ್ನು ಪ್ರಕಟಣಾ ರೂಪದಲ್ಲಿ ತರಲಾಗಿದೆ. 


ಅವುಗಳು ಮಾರಾಟಕ್ಕಿವೆ ಹಾಗೂ ರಾಜ್ಯದಾದ್ಯಂತ ಸರ್ಕಾರಿ 
ಗ್ರಂಥಾಲಯಗಳಲ್ಲಿ ಅವುಗಳನ್ನು ಸಾರ್ವಜನಿಕರ ಮತ್ತು ವಿದ್ವಾಂಸರ ಆಕರ 
ಉಪಯೋಗಕ್ಕಾಗಿ ಇಡಲಾಗಿದೆ. 


ಪತ್ರಾಗಾರದಲ್ಲಿರುವ ವಿವಿಧ ಇಲಾಖೆಗಳ ರೆಗ್ಯುಲರ್‌ ರೆಕಾರ್ಡ್‌ 
ಸೀರೀಸ್‌ನ ದಾಖಲೆಗಳು ಈ ಕೆಳಕಂಡಂತಿವೆ : 


೧. ಕೃಷಿ (೧೮೩೬-೧೯೪೨) 

೨... ಪಶುಸಂಗೋಪನೆ (೧೮೭೧-೧೯೦೨) 

೩. ಬ್ಯಾಂಕಿಂಗ್‌ (೧೮೭೧-೧೯೦೨) 

೪... ಕೋರ್ಟ್‌ (೧೮೩೫-೧೯೦೨) 

೫. ಕೊಡಗು ಜಿಲ್ಲೆ (೧೯೫೨-೧೯೫೫) 

೬... ರಹಸ್ಯವಿಭಾಗ (೧೯೧೩-೧೯೪೩) 

೭. ದಿವಾನರ ವ್ಯವಹಾರ ಪತ್ರಗಳು (೧೮೯೯-೧೯೦೬) 
೮. ವಿದ್ಯಾ ಇಲಾಖೆ (೧೮೫೧-೧೯೫೩) 

೯. ಆರ್ಥಿಕ ಸಮ್ಮೇಳನ (೧೯೧೭-೧೯೨೨) 
೧೦. ನೈಪುಣ್ಯತೆ ಮತ್ತು ಸಾಮಾನ್ಯ ಕಾನೂನು (೧೯೧೪-೧೯೨೩) 
೧೧. ಅಬಕಾರಿ (೧೯೧೮-೧೯೨೬) 

೧೨. ಹಣಕಾಸು (೧೯೦೩-೧೯೪೨) 

೧೩. ಅರಣ್ಯ (೧೮೩೬-೧೯೪೨) 

೧೪. ಸಾಮಾನ್ಯ ಇತರೆ (೧೮೩೬-೧೯೪೨) 

೧೫. ಸಾಮಾನ್ಯ ಹಣಕಾಸು (೧೮೪೫-೧೯೪೦) 
೧೬. ಭೌಗೋಳಿಕ (೧೯೧೫-೧೯೪೨) 

೧೭. ಸರ್ಕಾರಿ ತೋಟಗಾರಿಕೆ (೧೯೨೬-೧೯೪೨) 
೧೮. ಕೈಗಾರಿಕೆ ಮತ್ತು ವಾಣಿಜ್ಯ (೧೮೭೨-೧೯೪೬) 
೧೯. ಸ್ಥಳೀಯ ಪರೀಕ್ಷೆಗಳು (೧೮೭೭-೧೯೨೫) 
೨೦. ಭೂಮಾಪನ (೧೮೬೦-೧೯೪೭) 

೨೧. ಸ್ಥಳೀಯ ಸಂಸ್ಥೆಗಳು (೧೮೩೭-೧೯೪೩) 
೨೨. ಶಾಸನ (೧೯೦೪-೧೯೪೨) 

೨೩. ಕಾನೂನು (೧೯೨೭-೧೯೪೨) 

೨೪. ಮುನಿಸಿಪಲ್‌ (೧೮೧೧-೧೯೪೫) 

೨೫. ಮುಜರಾಯಿ (೧೮೪೬-೧೯೪೨) 

೨೬. ಮಿಲಿಟರಿ (೧೮೪೦-೧೯೪೨) 

೨೭. ವೈದ್ಯಕೀಯ (೧೮೩೧-೧೯೪೨) 

೨೮. ಪತ್ರಿಕೋದ್ಯಮ (೧೮೬೨-೧೯೨೫) 

೨೯. ಅರಮನೆಯ ಪತ್ರಗಳು (೧೮೬೭-೧೯೨೩) 
೩೦. ಪೋಲೀಸ್‌ (೧೮೩೨-೧೯೪೨) 

೩೧. ಸೆರೆಮನೆ (೧೮೫೯-೧೯೪೨) 

೩೨, ಕಂದಾಯ ಇತರೆ (೧೯೦೩-೧೯೪೨) 

೩೩. ಕಂದಾಯ ಇಲಾಖೆ (೧೯೦೪-೧೯೨೪) 
೩೪. ರಸ್ತೆ ತೆರಿಗೆ (೧೯೩೬-೧೯೪೨) 

೩೫. ಸ್ಟಾಟಿಸ್ಟಿಕ್ಸ್‌ (ಸಂಖ್ಯಾಶಾಸ್ತ್ರ (೧೮೬೪-೧೯೨೬) 
೩೬. ಒಳಚರಂಡಿ (೧೮೬೨-೧೯೦೦) 


ಸಹಾಯಕ ಆಕರಗಳಾದ ವಿಷಯವಾರು ಪಟ್ಟಿ, ಮೌಖಿಕ ಇತಿಹಾಸದ 
ಸುರುಳಿಗಳ ಪಟ್ಟಿ, ಮೈಕ್ರೊಫಿಲಂ ಸುರುಳಿಗಳು ಹಾಗೂ ಇತರೆ ವಿವಿಧ 
ವಿವರಣಾ ಪಟ್ಟಿಗಳು, ಸಂಶೋಧಕರಿಗೆ / ಸಾಮಾನ್ಯ ಜನರಿಗೆ ಲಭ್ಯವಿದೆ. 


ಖಾಸಗಿ ದಾಖಲೆಗಳ ಸಂಗ್ರಹಣೆ : 


ಖಾಸಗಿ ವ್ಯಕ್ತಿಗಳು, ಮಠಗಳು, ದೇವಾಲಯಗಳು, ವಿವಿಧ ರೀತಿಯ 
ಸಾರ್ವಜನಿಕ ದಾಖಲೆಗಳ ಸಂಗ್ರಹದ ಅಡಿಯಲ್ಲಿ ಬರುತ್ತವೆ. ಈ ಖಾಸಗಿ 
ದಾಖಲೆಗಳು ಅಲ್ಲದೆ, ತಾಲ್ಲೂಕು, ಜಿಲ್ಲೆ ಹಾಗೂ ರಾಜ್ಯಮಟ್ಟದ ವಿವಿಧ 
ಸರ್ಕಾರಿ ಕಛೇರಿಗಳಲ್ಲಿ ಗುರುತಿಸಿ, ಸಂಗ್ರಹಿಸಲಾಗಿರುವ ಅಮೂಲ್ಯವಾದ 
ಮತ್ತು ಉಪಯುಕ್ತವಾದ ಹಳೆಯ ಪುಸ್ತಕಗಳು ಮತ್ತು ದಾಖಲಾತಿಗಳಿವೆ. 


m ae a n me ae mae me ದ e e e m e e 


ಜ್‌ WH ಮುಸಿಯನ್ನ wa 


oe 

ಹೌ ಜುಂಯೇಟ್‌ kG GS ud hut 
ಜಿ (೦10.2 : 
Har: or 


ಸ “ಚ್ಟ 
ಇಟಿ ads ಕಂ 


a a e m m me e a a aae ae a e ma a 


RA PIN 
ಶೇಂ vax, ಸಸರ -t 


Br 11-1774 
AM DANS ಮತ್ತು. As ,ಮೊಮ್ಯೂತೇಯ E Potty 
ತಟಪಿಸುವು. GA ತುಂಬಾ ಸಂ. 02ಕ್ಕೆ. 
Ki Stoke BA ಆಶೇವ£ಪಸಿಲಿ! 


ಹೇಸಿ: 


ಗ್ರಂಥಾಲಯ 

ನಿರ್ದೇಶನಾಲಯವು ತನ್ನ ಗ್ರಂಥಾಲಯದಲ್ಲಿ ಪುಸ್ತಕಗಳ ಸಮೃದ್ದಿ 
ಸಂಗ್ರಹವನ್ನು ಹೊಂದಿದೆ. ಸರ್ಕಾರದ ವರದಿಗಳು, ಚರ್ಚೆಗಳು 
ಮುಂತಾದವುಗಳೇ ಅಲ್ಲದೆ, ಐತಿಹಾಸಿಕ, ಸಾಂಸ್ಕೃತಿಕ, ಸಾಮಾಜಿಕ, 
ಧಾರ್ಮಿಕ ಮತ್ತು ಸಾಹಿತ್ಯ ಮೌಲ್ಯಗಳಿರುವ ಪುಸ್ತಕಗಳು ಸಂಶೋಧನಾ 
ವಿದ್ವಾಂಸರ ಸಹಾಯಕ್ಕಾಗಿ ನೀಡಲಾಗುತ್ತದೆ. 


ಪ್ರತಿರೂಪೀಕರಣ ಶಾಖೆ (ಸೂಕ್ಷ್ಮಚಿತ್ರಘಟಕ) 

ಕರ್ನಾಟಕ ರಾಜ್ಯ ಪತ್ರಾಗಾರದ ಸೂಕ್ಷ್ಮಚಿತ್ರಘಟಕದಲ್ಲಿ ಅಂದಾಜು ೧೫ 
ಲಕ್ಷಕ್ಕೂ ಹೆಚ್ಚಿನ ಐತಿಹಾಸಿಕ ಮಹತ್ವದ ದಾಖಲೆಗಳನ್ನು ಸೂಕ್ಷ್ಮ 
ಚಿತ್ರಸುರುಳಿಗಳಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ಹಳೆಯ ಸುದ್ದಿಪತ್ರಿಕೆಗಳು, 
ಖಾಸಗಿ ಸಂಗ್ರಹಗಳು, ಗೆಜೆಟ್‌ಗಳು ಹಾಗೂ ನಡವಳಿಗಳು. 


ಸಂರಕ್ಷಣೆ 

ಕಾಲಾನುಕ್ರಮವಾಗಿ ನೈಸರ್ಗಿಕ ಕಾರಣಗಳಿಂದ ಕಾಗದಗಳ ಆಯಸ್ಸು 
ಕ್ಷೀಣಿಸಿ ಹರಿದು ಹಾಳಾಗುತ್ತವೆ. ಆದ್ದರಿಂದ ಹಳೆಯ, ಚಿಂದಿಯಾದ 
ದಾಖಲೆಗಳ ಆರೈಕೆ, ದುರಸ್ತಿ ಮತ್ತು ಪುನರ್‌ ವ್ಯವಸ್ಥೆಯು 
ಅತ್ಯವಶ್ಯಕವಾಗುತ್ತದೆ. ಇವುಗಳಲ್ಲಿ ಪ್ರದೂಮೀಕರಣ, ಆಮ್ಲೀಕರಣ 
ಲ್ಯಾಮಿನೇಷನ್‌, ಟಿಷ್ಯೂ ರಿಪೇರಿ ಇತ್ಯಾದಿಗಳು ದಾಖಲೆಗಳನ್ನು ಮರು 
ದೃಢೀಕರಣಗೊಳಿಸಿ ರಿಪೇರಿ ಮಾಡಿ ನಾಳಿನ ಜನಾಂಗಕ್ಕೆ 
ಸಂರಕ್ಷಿಸಿಡಲಾಗುವ ಕೆಲವು ಮಾರ್ಗಗಳಾಗಿವೆ. 


ಸಾರ್ವತ್ರಿಕ ದಾಖಲೆ ವಿಭಾಗ 

ಸಾರ್ವತ್ರಿಕ ದಾಖಲೆ ವಿಭಾಗವು ಸರ್ಕಾರವು ಸಚಿವಾಲಯದ ಇಲಾಖೆಗಳ 
ಅರೆಪ್ರಸ್ತುತ (ಸೆಮಿಕರೆಂಟ್‌) ದಾಖಲೆಗಳ ಸಂರಕ್ಷಣೆ ಮಾಡುತ್ತಿದೆ. ವಿವಿಧ 
ಸಚಿವಾಲಯ ಇಲಾಖೆಗಳಿಂದ ಸ್ವೀಕರಿಸಿದ ದಾಖಲಾತಿಗಳನ್ನು ಬೇಡಿಕೆ 


೧. eee ಕ್ಯಾಮರಾ 
a ಟಟ ಟಟ ್ಸಟ್ಸ್‌್‌ ಪತ್ರದ ಆಧಾರದ ಮೇಲೆ ಕೇವಲ ಸಚಿವಾಲಯದ ಇಲಾಖೆಗಳಿಗೆ ಮಾತ್ರ 
SL iL ne ದಾಖಲೆಗಳನ್ನು ಒದಗಿಸಲಾಗುತ್ತಿದೆ. 
೩.  ಮೈಕ್ರೋಫಿಲಂ ಪ್ರಿಂಟರ್‌ i 
೪. ಸ್ಕ್ಯಾನರ್‌ ಬಿಡಿಪ್ರತಿ ವಿಭಾಗ 
೫. ಪೋರ್ಟೆಬಲ್‌ ಮೈಕ್ರೋಫಿಲಂ ಕ್ಯಾಮರಾ (ಹೆರಕಾವ) ಹೆಸರೇ ಸೂಚಿಸುವಂತೆ ಈ ಘಟಕದಲ್ಲಿ ಕರ್ನಾಟಕ ಸರ್ಕಾರದ 
೬. ಮೈಕ್ರೋಫಿಲಂ ರೀಡರ್‌ ಸಚಿವಾಲಯದ ಸರ್ಕಾರಿ ಆದೇಶಗಳು, ಅಧಿಸೂಚನೆಗಳು, ವರದಿಗಳು 
j ಇತ್ಯಾದಿಗಳ ಬಿಡಿಪ್ರತಿಗಳನ್ನು ಶೇಖರಿಸಿಡಲಾಗಿದೆ. 
ಪ್ರತಿ ಮಾಡುವ ದರಗಳು ಈ ಕೆಳಕಂಡಂತಿವೆ : ಈ 
ಭಾರತೀಯ ವಿದೇಶೀಯ ಮೌಖಕ ಇತಿಹಾಸ 
ಸಂಶೋಧಕರಿಗೆ ಸಂಶೋಧಕರಿಗೆ ಕರ್ನಾಟಕ ರಾಜ್ಯಾ ಪತ್ರಾಗಾರ ನಿರ್ದೇಶನಾಲಯ ಮೌಖಿಕ ಇತಿಹಾಸ 


ಎಂಬ ಆಸಕ್ತಿದಾಯಕ ಕಾರ್ಯವನ್ನು ಹಮ್ಮಿಕೊಂಡಿದೆ. ಈ ಯೋಜನೆಯ 
ಅಡಿಯಲ್ಲಿ ನಾಡಿನ ಹೆಸರಾಂತ ಸ್ವಾತಂತ್ರ್ಯ ಹೋರಾಟಗಾರರು, ಕವಿಗಳು, 
ಸಾಹಿತ್ಯ ದಿಗ್ಗಜರುಗಳು, ಕಲಾವಿದರು, ಧೀಮಂತ ಆಡಳಿತಗಾರರು, 


೧. ನೆಗೆಟಿವ್‌ ಮೈಕ್ರೋಫಿಲಂ 
(ಅ) ಒಂದು ಪ್ರತಿಯ ದರ ರೂ. ೬-೦೦ ರೂ. ೧೧-೦೦ 


ಷ = = 
(ಈ ಕನ್ಯಾ ಹನ ರೂ. ೧೦೦-೦೦ ರೂ. ೧೫೦-೦೦ ಜ್ಞಾನಿಗಳು, ರಾಜಕೀಯ ನಾಯಕರು ಹಾಗೂ ನಾಡಿಗಾಗಿ ದುಡಿದ 
೨. ಪಾಸಿಟಿವ್‌ ಮೈಕ್ರೋಫಿಲಂ ಪ್ರಾತಃಸ್ಮರಣೀಯ ಮಹನೀಯರುಗಳ ನೆನಪುಗಳನ್ನು ದ್ವನಿ ಸುರುಳಿಯಲ್ಲಿ 
(ಅ) ಒಂದು ಮೀಟರ್‌ ದರ ರೂ. ೪೬-೦೦ ರೂ. ೨೦೦-೦೦ ಸಂಗ್ರಹಿಸಿ, ಮೌಖಕ ಇತಿಹಾಸದ ರೂಪದಲ್ಲಿ ನಾಳಿನ ಪೀಳಿಗೆಗೆ 
(ಆ) ಕನಿಷ್ಠ ದರ ರೂ. ೧೦೦-೦೦ ರೂ. ೧೫೦-೦೦ ಕಾಯ್ದಿರಿಸಲಾಗಿದೆ. 
೩. ಫೋಟೋ ಪತ್ರಿಗಳು ಈ ಸಂಗ್ರಹದಲ್ಲಿ ರಾಜ್ಯದ ಹಿ೦ದಿನ ಮುಖ್ಯಮಂತ್ರಿಗಳಾದ ಶ್ರೀ ಎಸ್‌. 


ನಿಜಲಿಂಗಪ್ಪ ಕರ್ನಾಟಕದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ 


(ಅ) ದರ ಸೈಜ್‌ ೬೦೦ sq. cm. 
ಶ್ರೀ ನಿಟ್ಟೂರು ಶ್ರೀನಿವಾಸರಾಯರು, ಜ್ಞಾನಪೀಠ ಪುರುಸ್ಕತರಾದ 


ಅಥವಾ 
ಚು i, ಬ we, RECO ಶ್ರೀ ಶಿವರಾಮ ಕಾರಂತರು, ಭಾರತದ ಹಿಂದಿನ ಉಪರಾಷ್ಟಪತಿಗಳಾದ 
Wi ಶ್ರೀ ಬಿ.ಡಿ. ಜತ್ತಿ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಎಂ.ಎನ್‌. 


೪. ೩೫ ಎಂ.ಎಂ. ಸೂಕ್ಷ್ಮಚಿತ್ರ ಸುರಳಿಯ ಸಂಸ್ಕರಣಕ್ಕೆ 
ರೂ. ೧೪೫.೦೦ ರೂ. ೪೦೦.೦೦ 


೫. ವಿಶೇಷ ಪ್ರತಿ ಮಾಡುವ ಸಂದರ್ಭದಲ್ಲಿ 
ಸಂದರ್ಭಕ್ಕೆ ಅನುಸಾರವಾಗಿ 


ಪತ್ರಾಗಾರದ ಉಪಯೋಗವನ್ನು ಪಡೆಯುವುದು ಹೇಗೆ? 

ಪತ್ರಾಗಾರದ ಉಪಯೋಗವನ್ನು ಪಡೆಯಲು ಸಂಶೋಧಕರು ನಿಗದಿತ 
ಅರ್ಜಿಯನ್ನು ತುಂಬಬೇಕಾಗುತ್ತದೆ. ಅದರೊಂದಿಗೆ ಸಂಶೋಧಕರು ತಮ್ಮ 
ಮಾರ್ಗದರ್ಶಕರಿಂದ ಪರಿಚಯ ಪತ್ರವನ್ನು ಪತ್ರಾಗಾರಕ್ಕೆ 


೬. ಜೆರಾಕ್ಸ್‌ ಪ್ರತಿ ರೂ. ೩.೦೦ ರೂ. ೬೦೦ ನೀಡಬೇಕಾದುದು ಕಡ್ಡಾಯವಾಗಿದೆ. ನಿರ್ದೇಶಕರ ಒಪ್ಪಿಗೆ ಮೇರೆಗೆ 
(ಒಂದು ಪ್ರತಿಗಾಗಿ ಸಂಶೋಧಕರಿಗೆ ಪತ್ರಾಗಾರದಲ್ಲಿ ದಾಖಲೆಗಳನ್ನು ಪರಮಾರ್ಶಿಸಲು 
ಸಾರ್ವಜನಿಕರಿಗೆ) (ಒಂದು ಪ್ರತಿಗೆ) ಅನುಮತಿ ನೀಡಲಾಗುತ್ತದೆ. ಪತ್ರಾಗಾರ ಇಲಾಖೆಯ ಅಧಿಕಾರಿಗಳ 
ರೂ. ೧೫೦ ಸಹಾಯದ ಮುಖೇನ ಸಂಶೋಧಕರು, ಸಾರ್ವಜನಿಕರು ತಮಗೆ 
(ಸಂಶೋದಕರಿಗೆ) ಅಗತ್ಯವಾದ ಕಡತ / ದಾಖಲೆಗಳನ್ನು ಉಪಯೋಗಿಸಬಹುದು ಹಾಗೂ 

ಪತ್ರಾಗಾರ ಗ್ರಂಥಾಲಯದ ಉಪಯೋಗವನ್ನು ಸಹ ಪಡೆಯಬಹುದು. 

೭. ೩೦ ೩೩೫ ಮೀ. ಮೈಕ್ರೋ ಫಿಲಂ ಸ್ಟೂಲ್‌ ಮತ್ತು ಡಬ್ಬಿಗೆ ಪತ್ರಾಗಾರದ ಪ್ರಕಟಣೆಗಳನ್ನು ಹಣ ಸಂದಾಯದ ಮೂಲಕ ಲೆಕ್ಕ 


ರೂ. ೩೦.೦೦ ರೂ. ೩೦.೦೦ ಶಾಖೆಯಲ್ಲಿ ಪಡೆಯಬಹುದು. 


ಸಾರ್ವಜನಿಕರು ತಮಗೆ ಬೇಕಾದ ಗೆಜೆಟ್‌ ಕಾಪಿಯ ದೃಢೀಕೃತ ಜೆರಾಕ್ಸ್‌ 
ಪ್ರತಿಗಳನ್ನು ಅರ್ಜಿ ಸಲ್ಲಿಸಿ ಸಂಬಂಧಿಸಿದ ಅಧಿಕಾರಿಯಿಂದ 
ಪಡೆಯಬಹುದು. ಇದಕ್ಕೆ ತಗಲುವ ವೆಚ್ಚ ಒಂದು ಪುಟಕ್ಕೆ ರೂ. ೩.೦೦, 
(ಕನಿಷ್ಠ ರೂ. ೫.೦೦ ಜೊತೆಗೆ) ರೂ. ೨೦.೦೦ ಶೋಧನಾ ವೆಚ್ಚ 
ಭರಿಸಬೇಕು. ಸಾರ್ವಜನಿಕರಾಗಲೀ ಅಥವಾ ಸಂಶೋಧಕರಿಗಾಗಲೀ 
ಏನಾದರೂ ಕುಂದುಕೊರತೆಯಾದಲ್ಲಿ ನಿರ್ದೇಶಕರು ಅಥವಾ 
ಉಪನಿರ್ದೇಶಕರನ್ನು ಭೇಟಿ ಮಾಡಿ ಸಹಾಯ ಪಡೆಯಬಹುದು. 


ಗಣಕೀಕರಣ 

ಮಾಹಿತಿ ತಂತ್ರಜ್ಞಾನ ಸೃಷ್ಠಿಸಿದ ಹೊಸ ಅಲೆಯನ್ನು ಬಳಸಿ ಪತ್ರಾಗಾರ 
ನಿರ್ದೇಶನಾಲಯವು ಇತಿಹಾಸಿಕ ದಾಖಲೆಗಳನ್ನು ಗಣಕೀಕರಣ- 
ಗೊಳಿಸಲು ಮತ್ತು ಡಿಜಿಟಲೈಸೇಷನ್‌ ಮಾಡಲು ಹೆಚ್ಚಿನ ಸಮಯವನ್ನು 
ತೆಗೆದುಕೊಳ್ಳಲಿಲ್ಲ. ಕರ್ನಾಟಕ ರಾಜ್ಯ ಪತ್ರಾಗಾರವು ತನ್ನ ಆಕರ 
ಮಾಧ್ಯಮಗಳನ್ನು (ರೆಫರೆನ್ಸ್‌ ಮೀಡಿಯಾ) ಗಣಕೀಕರಣಗೊಳಿಸಿ 
ವೆಬ್‌ಸೈಟ್‌ಗೆ ಅಳವಡಿಸಿಕೊಳ್ಳುವುದರಲ್ಲಿ ದೇಶದ ಇತರ ರಾಜ್ಯಗಳಿಗೆ 
ಮಾದರಿಯಾಗಿದೆ. 


ಸಾವಿರಾರು ಐತಿಹಾಸಿಕ ಮಹತ್ವವುಳ್ಳ ದಾಖಲೆಗಳನ್ನು ಸ್ಕ್ಯಾನ್‌ 
ಮಾಡಲಾಗಿದೆ ಹಾಗೂ ಇವುಗಳಿಗೆ ಸರ್ಚ್‌ ಇಂಜಿನ್‌ ಎ೦ಬ ಹುಡುಕುವ 
ವಿಧಾನವನ್ನು ಅಳವಡಿಸಲಾಗಿದೆ. ಈ ಸಾಧನದಿಂದ ಸಂಶೋಧಕರು 
ಹಾಗೂ ಸಾರ್ವಜನಿಕರು ಕ್ಷಣ ಮಾತ್ರದಲ್ಲಿ ದಾಖಲೆಗಳನ್ನು ಪತ್ತೆ ಹಚ್ಚಲು 
ಸಾಧ್ಯವಾಗಿದೆ. ಪತ್ರಾಗಾರ ಇಲಾಖೆಯ ದಾಖಲೆಗಳ ಪತ್ತೆ ಹಚ್ಚಲು 
ಸಾಧ್ಯವಾಗಿದೆ. ಪತ್ರಾಗಾರ ಇಲಾಖೆಯ ದಾಖಲೆಗಳ ಗಣಕೀಕೃತವಾದ 
ಹಾಗೂ ಸ್ಕ್ಯಾನ್‌ ಮಾಡಿದ ಮಾಹಿತಿಯು ಡಿಜಿಟಲ್‌ ಮಾಧ್ಯಮದಲ್ಲಿ 
ಸಾರ್ವಜನಿಕರ ಹಾಗೂ ಸಂಶೋಧಕರ ಉಪಯೋಗಕ್ಕೆ ಲಭ್ಯವಿದೆ. 


pS 


te ot Lage ಅರ 
Ab ಪ ಹಾ oe 
ಗಾ 
we. ಹ ಯೆ a 


ವಿಭಾಗೀಯ ಪತ್ರಾಗಾರ ಮೈಸೂರು 

ರಾಜ್ಯ ಪತ್ರಾಗಾರ ಇಲಾಖೆಯ ಅಧೀನ ಕಛೇರಿಯಾಗಿ ಸರ್ಕಾರಿ ಆದೇಶ 
ಸಂಖ್ಯೆ ಇಡಿ ೧೫ ಎಲ್‌ಎಆರ್‌ ೮೩, ದಿನಾಂಕ: ೨೦.೧.೧೯೮೪ 
ಪ್ರಾರಂಭವಾಯಿತು. ವಿಭಾಗೀಯ ಪತ್ರಾಗಾರ ಕಛೇರಿಯು ಮೈಸೂರು 
ಅರಮನೆ ಆವರಣದ ಗಾಯತ್ರಿ ದೇವಸ್ಥಾನದ ಆವರಣದಲ್ಲಿ ೨೦೦೬ 
ರವರೆಗೆ ಕಾರ್ಯ ನಿರ್ವಹಿಸಿದ್ದು, ನಂತರ ಪ್ರತ್ಯೇಕ ತನ್ನದೇ ಆದ 
ಕಟ್ಟಡವನ್ನು ಹೊಂದಿ ದಿನಾಂಕ: ೩೦.೧೦.೨೦೦೬ ರಿಂದ ಸಂಖ್ಯೆ: 
೧೫/ಡಿ, ಇಂಡಸ್ಟಿಯಲ್‌ ಸಬರ್ಬ್‌, ವಿಶ್ವೇಶ್ವರನಗರ, ಮೈಸೂರು-ಇಲ್ಲಿ 
ಕಾರ್ಯ ನಿರ್ವಹಿಸುತ್ತಿದೆ. 


ಮೈಸೂರು ರಾಜ ಮನೆತನದ ದಿನನಿತ್ಯದ ಆಡಳಿತಕ್ಕೆ ಸಂಬಂಧಪಟ್ಟ 
ದಾಖಲೆಗಳು, ಮಹಾರಾಜರ ಸರ್ಕಾರದ ಹಾಗೂ ಮೈಸೂರು ಸರ್ಕಾರದ 
ದಾಖಲೆಗಳನ್ನು ಪತ್ರಾಗಾರ ಇಲಾಖೆಯು ಪರಿವೀಕ್ಷಣೆ ಮಾಡಿ ಸಂಗ್ರಹಣೆ 
ಮಾಡಿಕೊಳ್ಳುವ ಮೂಲಕ ಸುಮಾರು ೧೪೦ ವರ್ಷಗಳ ಇತಿಹಾಸವುಳ್ಳ 
ಮೈಸೂರು ಆಡಳಿತದ ದಾಖಲೆಗಳನ್ನು ಪಡೆದು ಜೊತೆಗೆ ಮೈಸೂರು 
ವಿಭಾಗದ ಜಿಲ್ಲೆಗಳಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಮೂಲಗಳಿಂದ 
ಚಾರಿತ್ರಿಕ ಮಹತ್ವವುಳ್ಳ ದಾಖಲೆಗಳ ಪರಿವೀಕ್ಷಣೆ, ಸಂಗ್ರಹಣೆ ಮತ್ತು 
ಸಂರಕ್ಷಣೆ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತಿದೆ. 

೧೮೬೯ ರಿಂದ ೧೯೫೦ ರವರೆಗೆ ಲಭ್ಯವಿರುವ ವಿವಿಧ ಇಲಾಖೆಗಳ 
ದಾಖಲೆ ವಿವರಗಳು 


೧. ಅವಸರದ ಹೋಬಳಿ (೧೮೩೯-೧೯೫೭) 


೨. ಚಾಮರಾಜೇಂದ್ರ ಕರ್ನಾಟಾಕ ನಾಟಕ ಸಭಾ (೧೯೦೨- 
೧೯೧೨) 


ಪ್ಯಾಲೇಸ್‌ ಬ್ಯಾಂಡ್‌ (೧೮೯೪-೧೯೧೬) 
ಬೆಂಗಳೂರು ಪ್ಯಾಲೇಸ್‌ (೧೮೯೮-೧೯೫೮) 
ಬಾಡಿ ಗಾರ್ಡ್‌ (೧೮೯೪-೧೯೫೧) 
ಚಾಮುಂಡಿ ಜಮಖಾನ (೧೯೧೩-೧೯೪೯) 


ಚಾಮುಂಡಿ ತೊಟ್ಟಿ (೧೮೬೪-೧೯೫೨) 


a ೧ಣ ಣಿ ಈ LK 


ಚಾಮರಾಜೇಂದ್ರ ಅರಸು ಬೋರ್ಡಿಂಗ್‌ ಸ್ಕೂಲ್‌ (೧೮೯೨- 
೧೯೫೪) 


೯. ಚಾಮರಾಜೇಂದ್ರ ಜೂ ಗಾರ್ಡನ್‌ (೧೯೦೦-೧೯೪೯) 
೧೦. ಚಿತ್ರಶಾಲಾ (೧೮೯೯-೧೯೫೬) 

೧೧. ಪ್ಯಾಲೇಸ್‌ ಡಿಸ್ಸೆನ್ನರಿ (೧೮೬೯-೧೯೫೩) 

೧೨. ದಸರಾ (೧೯೦೦-೧೯೬೨) 

೧೩. ಡೊನೇಷನ್ಸ್‌ ಅಂಡ್‌ ಆನರ್ಸ್‌ (೧೮೫೦-೧೯೫೬) 

೧೪. ಎಲೆಕ್ಟ್ರಿಕಲ್ಸ್‌ (೧೮೯೦-೧೯೫೫) 

೧೫. ಪ್ಯಾಲೇಸ್‌ ಎಸ್ಟೇಟ್ಸ್‌ ಅಂಡ್‌ ಗಾರ್ಡನ್ಸ್‌ (೧೯೦೪-೧೯೫೬) 
೧೬. ಫರಶ್‌ ಖಾನಾ (೧೯೨೧-೧೯೫೩) 

೧೭. ಫರ್ನ್‌ಹಿಲ್‌ ಪ್ಯಾಲೇಸ್‌ (೧೮೯೬-೧೯೫೦) 


೧೮. ಗಜಶಾಲಾ (೧೮೯೦-೧೯೫೪) 


೧೯. 
೨೦. 
೨೧. 
355, 
೨೩. 
೨೪, 
೨೫. 
೨೬, 
De 
೨೮. 
ವೀ 
೩೦. 
೩೧. 
೩೨. 


Aa, 
೩೪. 
೩೫. 
೩೬, 
೩೭. 
೩೮. 
೩೯. 


ಖಾಸ 


ಗೇಮ್ಸ್‌ ಅಂಡ್‌ ಟೈಗರ್‌ ಪ್ರಿಸರ್ವ್ಸ್‌ (೧೯೨೦-೧೯೫೪) 
ಪ್ಯಾಲೇಸ್‌ ಗ್ಯಾರೇಜ್‌ (೧೯೦೨-೧೯೫೪) 

ಜನರಲ್‌ ಆಫೀಸ್‌ (೧೮೪೪-೧೮೫೫) 

ಕರೋಹಟ್ಟಿ (೧೯೦೬-೧೯೨೨) 

ಖಾಂಗಿ (೧೯೨೯-೧೯೪೦) 


ಸಮುಖ (೧೮೯೬-೧೯೫೧) 


ಖಿಲ್ಲೆ ಕಛೇರಿ (೧೮೬೮-೧೯೪೯) 

ಮಹಾರಾಜಾಸ್‌ ಓನ್‌ ಇನ್‌ಫ್ಯಾಂಟ್ರಿ (೧೯೨೧-೧೯೫೪) 
ಜಯಲಕ್ಷ್ಮಿ ವಿಲಾಸ ಸನ್ನಿಧಾನಂ (೧೮೯೭-೧೯೪೫) 
ಚೆಲುವಾಂಬಾ ವಿಲಾಸ ಸನ್ನಿಧಾನಂ (೧೯೨೨-೧೯೫೩) 
ಪ್ಯಾಲೇಸ್‌ ಮರಾಮತ್‌ (೧೮೭೯-೧೯೬೧) 

ಪ್ಯಾಲೇಸ್‌ ಮೋತಿಖಾನ (೧೯೦೩-೧೯೫೫) 

ಪ್ಯಾಲೇಸ್‌ ಮುಜರಾಯಿ (೧೮೬೯-೧೯೬೦) 

(ಎ) ಪ್ಯಾಲೇಸ್‌ ಕಂಟ್ರೋಲರ್‌ ಆಫೀಸ್‌ (೧೮೬೮-೧೯೧೮) 


(ಬಿ) ಪ್ಯಾಲೇಸ್‌ ಆಫೀಸ್‌ (೧೯೧೯-೧೯೬೦) 


3. 


A. 


G P ಗಿ ಈ g 


ಕಾರಂಜಿ ಮ್ಯಾನ್‌ಷನ್‌ (೧೮೯೦-೧೯೩೮) 

ರಾಯನಕೆರೆ ಡೈರಿ ಫಾರಂ (೧೯೦೫-೧೯೬೦) 

ಪ್ಯಾಲೇಸ್‌ ಸ್ಟೇಬಲ್ಸ್‌ (೧೮೬೯-೧೯೫೪) 

ಪ್ಯಾಲೇಸ್‌ ಟ್ರೆಜರಿ (೧೯೦೩-೧೯೫೯) 

ವಾಣಿ ವಿಲಾಸ ಅರಸು ಗರ್ಲ್ಸ್‌ ಸ್ಕೂಲ್‌ (೧೯೧೨-೧೯೫೭) 
ಜನನ ಸಮುಖ (೧೮೯೨-೧೯೫೦) 

ಜಿಲ್ಲೋ ಕಛೇರಿ (೧೮೯೬-೧೯೬೧) 


ಸಂಗ್ರಹದ ಹೆಸರು 


೧. 


ರಾಮದುರ್ಗ ವಿಮುಕ್ತಿ ಹೋರಾಟ 
ಸ್ವರಾಜ್ಯ ವರ್ತಮಾನ ಪತ್ರಿಕೆ 


ಸ್ವಾತಂತ್ರ್ಯ ಚಳುವಳಿ ಮತ್ತು ಕರ್ನಾಟಕ ಏಕೀಕರಣಕ್ಕೆ 


ಸಂಬಂಧಿಸಿದ ದಾಖಲೆಗಳು 


ಗ್ಗೆ 
ಕಿತ್ತೂರು ದಂಗೆ 
ರಾಜಹಂಸ ವರ್ತಮಾನ ಪತ್ರಿಕೆ 


ಜಮಖಂಡಿ ಸಂಸ್ಥಾನ 


ಏಪ್ರಿಲ್‌ ೭ ಮತ್ತು ೮, ೧೯೩೯ ರಂದು ರಾಮದುರ್ಗದಲ್ಲಿ 


ನಡೆದ ಗಲಭೆ ಸಂಬಂಧ ಸರದಾರ ವೀರಣ್ಣಗೌಡ ಮತ್ತು 
ಹಳ್ಳಿಕೇರಿ ಗುದ್ಲೆಪ್ಪ ಅವರು ಮಾಡಿದ ವರದಿ 
(ಪೂರ್ಣಪಟ್ಟಿ ಕಛೇರಿಯಲ್ಲಿ ಲಭ್ಯವಿದೆ) 


ೈಡ್‌ ಟು ಕನ್ನಡ ರಿಸರ್ಚ್‌ ಇನ್ನಿಟಿಟ್ಕೂಟ್‌ ಮ್ಯೂಸಿಯಂ 


ಪ್ರಾದೇಶಿಕ ಪತ್ರಾಗಾರ - ಧಾರವಾಡ 

ಬೆಳಗಾ೦ ವಿಭಾಗೀಯ ಪತ್ರಾಗಾರ ಕಛೇರಿಯನ್ನು ಸರ್ಕಾರಿ ಆದೇಶ 
ಸಂಖ್ಯೆ ಐಟಿವೈ ೩೮ ಎಲ್‌.ಎ.ಆರ್‌. ದಿನಾಂಕ ೧೬-೦೭-೧೯೮೬ರ 
ಅನ್ವಯ ಸ್ಥಾಪಿಸಲಾಗಿದೆ. ಪ್ರಸಕ್ತ ಈ ಕಛೇರಿಯು ಕನ್ನಡ ಅಧ್ಯಯನ 
ಕೇ೦ದ್ರ ಕರ್ನಾಟಕ ವಿಶ್ವವಿದ್ಯಾಲಯ ಆವರಣ, ಧಾರವಾಡ - ೫೮೦೦೦೩ 
ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಇದೀಗ ವಿಶ್ವವಿದ್ಯಾನಿಲಯದ 
ಆವರಣದಲ್ಲಿ AOS ಕಟ್ಟಡ ನಿರ್ಮಾಣಗೊಳಿಸಲಾಗುತ್ತಿದೆ. 


ಸಾರ್ವಜನಿಕ ಅಥವಾ ಖಾಸಗಿ ದಾಖಲೆಗಳ ಬೃಹತ್‌ ಸಂಗ್ರಹಗಳು 
ಇದುವರೆವಿಗೂ ಈ ಕಛೇರಿಯಲ್ಲಿ ಸಂಗ್ರಹವಾಗಿ ಆದಾಗ್ಯೂ, ಆ ಪ್ರದೇಶಕ್ಕೆ 
ಸಂಬಂಧಿಸಿದ ಕೆಲವು ಖಾಸಗೀ ಕಾಗದ ಪತ್ರಗಳನ್ನು ವ್ಯಕ್ತಿಗಳಿಂದ ಮತ್ತು 
ಖಾಸಗಿ ಸಂಸ್ಥೆಗಳಿಂದ ಸಂಗ್ರಹಿಸಿ ಸಂರಕ್ಷಿಸಲಾಗಿದೆ. ಅವುಗಳ ಪಟ್ಟಿ 
ಕೆಳಕಂಡಂತಿದೆ. 


ನಿರ್ದೇಶನಾಲಯದ ವೆಬ್‌ ವಿಳಾಸ : 
(http://kannadasiri.kar.nic.in/archives) 


ಪುಸ್ತಕಗಳು & ಪತ್ರಗಳು ೧೯೪೨ 

೫೦ ಸಂಚಿಕೆಗಳು ೧೯೫೮ 
“ಲೋಕಮಿತ್ರ' ಸಾಪ್ತಾಹಿಕ ೧೯೩೬-೧೯೫೫ 
೨೦ ಸಂಚಿಕೆಗಳು, ೨೦ ಪುಸ್ತಕಗಳು 

ಜೀವನಚರಿತ್ರೆಗೆ ಸಂಬ೦ಧಿಸಿದವುಗಳು 

೧ ಪುಸ್ತಕ 

೧ ಪುಸ್ತಕ 

ಬಿಡಿಸಂಚಿಕೆಗಳು ೧೯೧೭-೧೯೩೧ 
೩ ಪುಸ್ತಕಗಳು ೧ ಸೊವೆನೀರ್‌ ೧೯೪೮-೧೯೬೪ 
ಬೆರಳಚ್ಚಿಸಿದ ೮೫ ಪಟಗಳು ೧೯೩೯ 


me Peet TE a 


Introduction / Background 


Documents and records, public and private, are the 
primary source of information about the past that reflect 
economic, social and cultural development of a nation, 
and as such, constitute a priceless part of its 
culturalheritage. The Karnataka State Archives which is a 
store house of such accurate and authentic documentsand 
records came into existence with a full time Director Vide 
G.0.No.ED-29MSC73, Dated 17-12-1973. The 
Directorate of Karnataka State Archives hold these 
documents in trust on behalf of the Government, for the 
use of administrators, scholars, students and general 
public at large, for their reference and research. 


Holdings 
Nature: Papers, Microfilms, Oral tapes. 


Categories: Public records, private papers, files, maps, 
diaries, photographs, books, newspapers, periodicals, 
letters of correspondence. 


Historical Records 


The Karnataka State Archives is a treasure of historically 
important documents. It contains source material relating 
to the History of Mysore, i.e. establishment of the British 
Rule in Mysore, attempts made by the Indian National 
Congress to oust the British from Princely State of Mysore, 
and Unification Movement, etc. In addition to the above, 
Gazettes from 1866 are available. Most of the records are 
in English, few are in Kannada. 


The Department has prepared various kinds of Reference 
Aids such as subject lists, indices, guides etc. It has a 
programme of publishing select records of historical value 
and several titles have been published so far. These 
published books are available for sale and distributed to 
Government Libraries as reference materials for the public 
and the scholars. 


The regular record series of different 
Departments that are available in the State 
Archives are as follows: 


» NNN NN NN NN 
CO N p OW NO 


30. 


LY 
ಐದು ಜರ ಆಹ ರಜ ಜರ ಧಿ ಐಂ ಜರಿ ಉಜ ಉಣ = 


Agriculture (1836-1942) 

Animal Husbandry (1871-1902) 
Banking (1871-1902) 

Courts (1835-1925) 

Coorg District (1952-1955) 
Confidential Branch (1913-1943) 
Dewans Correspondence (1899-1906) 
Education (1851-1953) 

Economic Conference (1917-1922) 
Efficiency & General Rules (1914-1923) 
Excise (1918-1926) 

Finance (1903-1942) 

Forest (1836-1942) 

General Miscellaneous (1836-1942) 
General Finance (1845-1940) 
Geology (1915-1942) 

Government Gardens (1926-1942) 
Industries & Commerce (1872-1946) 
Local Exams (1877-1925) 

Land Survey (1860-1947) 

Local Boards (1837-1943) 

Legislature (1904-1942) 

Law (1927-1942) 

Municipal (1811-1945) 

Muzrai (1846-1943) 

Military (1840-1942) 

Medical (1831-1942) 

Press (1862-1925) 

Palace Papers (1867 -1923) Police (1832-1942) 
Police (1832-1942) 


vo~ 


31. Prisons (1859-1942) 

32. Revenue Miscellaneous (1903-1942) 
33. Revenue Department (1904-1924) 
34. Road Taxes (1936-1942) 

35. Statistics (1864-1926) 

36. Sanitation (1862-1900) 


Reference aids such as catalogues, list of oral records, 
microfilm strips and various other lists are available for 
reference to Scholars/Public. 


Private Paper Collection 


Collections of records from such sources as private 
individuals, mutts, temples, public organizations of 
various kinds constitute private paper collection. In 
addition to private papers, valuable and useful old books 
and records have been located and collected from various 
Government Offices at Taluk, District and State levels. 


de oža 3 ಎಸ್ಟ್‌ 


MY DAS ಮತ್ತೆ. WAS 
OD RS ಸಂಶಯ ಐತೆ. 
Shy study ಇ್ಲೇಗುರು ಆಳೇವಳ ಸ ಸರಿ! 


ಹೇಸಿ. 


There is also a collection of maps or cartographs in the 
Karnataka State Archives. The chief items consist of topo 
sheets of the Survey of India, Revenue and Forest Survey 
sheets, maps of towns and villages, roads, railways, rivers 
etc. There are also statistical maps such as population, 
minerals and agricultural produce, etc. 


Library 


The Directorate has a rich collection of books in its library. 
It contains books of historical, cultural, social, religious and 
literary value apart from Government Reports, Debates 
etc. for the assistance of research scholars. 


Microfilms 
Reprography Section (Micro-filmunit) 


Micro film unit of Karnataka State Archives contains 


morethan 15 lakhs of historically important documents 
in the form of Microfilm rolls. It includes mainly old 
News papers Private collection, Proceedings of Govt. of 
Mysore and Gazettes. 


The Microfilm unit is equiped with the following:- 
1. Microfilm Camera 

2. Portable Microfilm Camera 

3. Microfilm Processor 

4. Micro film Duplicator 

5. Scanner 

6. Microfilm Readers 


Departments. Records received from the various 
secretariat departments are indexed to ensure easy 
identification and accessibility. These records are made 
available only to the Departments of the Secretariat on 
requisition. 


Copying Charges are as follows: 
Indian Scholar 


Foreign Scholar 


|. Negative Microfilm 


a. Rate per Exposure Rs. 6.00 Rs.10.00 

b. Minimum charges Rs. 100.00 Rs.150.00 
2. Positive Microfilm 

a. Rate per meter Rs. 46.00 Rs. 300.00 

b. Minimum charges Rs.100.00 Rs. 150.00 
3. Photo copying 

a. Rate for size 600 sq.cm. 

or part there of. Rs. 46.00 Rs.500.00 

b. Minimum charges Rs. 100.00 Rs. 500.00 
4. Processing of 35mm Microfilm Rs. 145.00 Rs. 400.00 


5. Special Copying : As per estimate in each case depending 
upon cost labour and material 

6. Xerox Copies: 

7. Cost of 35x30 meter 
microfilm spool & can: Rs. 30.00 

8. Rs. 1.50 per copy for individual Indian Scholar. 


Rs. 3.00*/ copy Rs. 6.00/ copy 


Rs. 30.00 


Conservation 


With the lapse of time, wearing and tearing of paper 
becomes a natural phenomenon. Therefore treatment, 
repair and rehabilitation of old, brittle documents is 
inevitable. Fumigation, deacidification, lamination, 
tissue repair, are some of the treatments through which 
the documents ar restrengt ened nd re aired f L- 
preservation to posterity. 


General Records Section 


The General Records Section houses and maintains 
semi-current records of the Government Secretariat 


Spare Copy Section 


As the name itself suggests, this wing accommodates 
spare copies of all Orders, Notifications, Reports etc. of 
the Karnataka Government Secretariat. 


Oral History 


The Directorate of Karnataka State Archives has 
embarked on an interesting programme entitled ‘Oral 
History’. Under this scheme, experiences of Freedom 
Fighters, Poets, Literary illuminates. Artists, Great 
Administrators, Scientists, Political Leaders and others 
who have contributed towards the overall development 
of the State are recorded. To mention a few of them, Sri 
S. Nijalingappa, Former Chief Minister, Sri Nittoor 
Srinivasa Rao. Retired Chief Justice of Karnataka, Sri 
Shivaram Karanth, Jnanapeeth Awardee, Sri B.D. Jatti- 
Former Vice President of India, Sri M.N.Jois- Freedom 
Fighter etc. 


How To Use The Archives 


To use Archives, Scholars are required to fill in a 
prescribed form, enclosing a reference letter from the 
concerned guide, which is mandatory. Once this 
prerequisite is fulfilled, permission to consult the records 
is granted. With the help of the officers the 
Scholars/Public can avail the records/files required by 
him/ her and even make use of the Archival Library. 


Archival Publications can be purchased after remitting 
the cost. 


The public can also avail gazette copies attested by the 
Officer concerned after applying for it. The xerox copies 
are charged at Rs. 3.00 per page and minimum of Rs. 
5.00 with a search fee of Rs. 20/- for each order. 


In case of any difficulty the scholars/public can contact 
the Deputy Director or the Director of Karnataka State 
Archives. 


Computerization 


Having witnessed the new waves created in the field of 
Information Technology, the Directorate lost no time in 
adopting the techniques of Computerization and 


ಗಾ ಹ ವ 
ಈ ಈ i 
WL GL? ZIDINA, 


— 


SS 
ದಾ 
ಮಗಳೂರು, reamed: ಅಕ್ಟೋಬರ್‌ ೨೫, ೧೯ಟ 


ಸುಭಟ ೧೦೮ | ೩, of ರರ ೮೯೫) | ಸಂಚಿಕೆ ೪೨ 
ತಾಜಾ ರಾಜರಾದ” = ಹ tne 
ಭಾಗ-೧ 
ಸರ್ಕಾರದ ಮುಖ್ಯ ಆದೇಶಗಳು 
ಮುಖ್ಯ ಸಚಿವಾಲಯ 

(mainm g ಇಲಾಖೆ) 
AED: dari cya ಮೈಸೂರು Sad EOS ಬರರಾವಣೆ... ಪತ್ರಸಿರೊಣಾಡು ಇನ್ಯುದಿಗಳಲ್ಲಿ ಮಣ 
ಭಾಗುವ ಭದಭಾವಣೆಗಳ OIRA madre, 


tod: ೦, ಸುತ್ತೋಲೆ ಕ್ರಮಲಾಕೆ Wod ೪೪ ೩ಎಲ್‌ಎಳ್ಣ್‌ ೭೩ ದಿಸಾಂ6 ೧೦ನೇ ಆನ್ಸ್‌ ೧೭೩ 
S. ಅಧಿಸೂಚನೆ ಕ್ರಮಾಂಕ ಲಾ ೩೭ ಎಲ್‌ಸಿಎ ೭೩ ದಿರಾಂಗ ೯ನೇ ಅಕ್ಲೋಟ ೧೯೬೩ 
ಸಿ, ಅಧಿಸೂಚತೆ ಕ್ರಪಎಂಕ ಲಾ ೮೬ ವಲ್‌ಸಿಆರ್‌ LA CORE ದಿನೇ ಆಕ್ಮೋಟು್‌ ೧೯೭೩ 
Sud sits, ಕಟ್ಟರ್‌ ಮೊಹರಗಳು ಮುಖತಾಡವುಗಲ್ಲಿ 
ಕ್ರಮದ ಕುರಿತಾಗಿ ೧೦ನೇ ಆಗಷ್ಟ್‌ ೧೯೬ನೇ ದಿಇಂಗದ ಜಾಡಿ ೪೪ ಹರ್‌ಎಲ್ಸ್‌ Tam ಕ್ರಮಾಂಕದ ಸುತೋಲೆ 
ಯಲ್ಲಿ ಸೂಶ!ಗಳನ್ನು ನೀಡಲಾಗಿದ್ದು, ಭಾರತದ ರಾತ್ಟ್ರತಿಯುವರ ಅನುಮೋದನೆ ಜಡಿದ ೧೯೬೩ನೇ ಇಸರಿಯ 
ಮೈಜೂರು ರಾಜ್ಯದ (ಮುಖ ಜಂವರ್ಷವೆಯ) ಅರಿಸಿಯವು (SFA Wine ೩೧ನೇ ಕೃಮೂಂತರ tomy 
SHRED) SOS ಅಕ್ಟೋಬರ್‌ Ak ದಿಶಾಂಕದ ಮೈಸೂರು ರಾಜ್ಯಪತ್ರದ ವಿಶೇಯ ಸಖಿಯಲ್ಲಿ 
ಪ್ರಕಟಿಡಲಾಗಿತ್ತು,/. ದರಿ ಅಧಿಧಿಯಾಮಾವು ದಿನೇ ಶವರ್‌ OLAS: ದಿಡಾಹಿಂದ motel SEGA, 
ಸರ್ಕಾರಿ ಆದೇಶ Cs ಜಿಎಡಿ ೯ Ray ek, ಬೆಂಗಳೂರು, ದಿನಕೆ ೨೦ನೇ Mapu ೧೯೮ 


ಅವಕೃದಿರಸಿದ ರಬ್ಬಂ' ಮೊಷರುಗಳು, ಮಾಲ್ಪೆಗಳು, ಪತ್ರೆ ಶಿರೋಸಾವಾಗಳು TANS Se, ಅದಕ್ಕರಿಯ 
ಪಂಜೆ COIS ಮುದ್ರಣ, ಲೇಖನ ಸಾವಃಗ್ರಿ ಮತ್ತು ಪ್ರಸಹಿಷಗಳ ಸಂಚಾಲಕ, ಬೆಂಗಳೊರು ಇವರಿಂದ ಐಜೆಯಲು ಸಯಂಧಿಸಿದ OO 


ಈ ಅರೇಣವತ್ಕು ಕಪ. ಉರ್ಯದರ್ಶಿ SAAST Aha, TYLA ದಿಸಾ ೨೦8 ಆಕ್ಟೋಬರ್‌ ಗಲಿ ಪ್ರಣಂಯ 
astound, 


ವಿತ ಇಲಾಪೆಯ reset ೫ 
ಮೈಸೂರು Oi, Cond FA ANS ಮತ್ತು ಅವರ ಜಿಬಿ, 
ಎರು 
3A ಸಾಮಾನ್ಯಾಡಳಿತ ಇಲಾಖ, 
we} 


Digitalization. Karnataka State Archives has established a 
great lead over the other Archives of the country in 
computerizing its reference media and hosting them on 
the web. The Web address of the Directorate is : 
(http://Kannadasiri.kar.nic.in/archives) 


Several historical documents have been OCR scanned 
with "Search Engine" facility for easy and quick access to 
information. 


The computerized and scanned information is available 
in digital media for those who require them. 


Divisional Archives, Mysore : came to be 
established on 20th January, 1984 vide Government 
Order No. ED 15/LAR 83. The divisional archives has 
been preservices the records of the Wadiyar dynasty of 
Mysore, the documents pertaining to the daily 
administrative matters of the Government of Maharaja 
of Mysore and also that of Government of Mysore. |! has 
also surveyed and collected historical records from 
Government and private sources in all the districts in the 
Division of Mysore. 


The list of records which are available from 1869 to 
1950. 


N ಜದ 


22. 
23. 


24. 
25. 


Avasarada Hobli (1839-1957) 


Chamarajendra Karnataka NatakaSabha (1902- 
1912) 


Palace Band (1894-1916) 
Bangalore Palace (1898-1958) 
Body Guard (1894-1951) 
Chamundi Gymkhana (1913-1949) 
ChamumdiThotti (1864-1952) 


ChamarajendraUrsu Boarding School (1892- 
1954) 


Chamarajendra Zoo Garden (1900-1949) 
. Chitrashala (1899-1956) 
. Chaluvamba Vilas Sannidhanam (1922-1953) 
. Palace Dispensary (1869-1953) 
. Dasara (1900-1962) 
. Donations and Honours (1850-1956) 
. Electricals (1890-1955) 
. Palace Estates and Gardens (1904-1956) 
. Faraskhana (1921-1953) 
. Fernhill Palace (1896-1950) 
. Gajashala (1890-1954) 
. Games and Tiger Preserves (1920-1954) 
. Palace Garage (1902-1954) 
General Office (1844-1855) 


Jayalakshmi Vilas Sannidhanam (1897-1945) 
Genera 844 


Karohatti (1906-1922) 
Khangi (1929-1940) 


26. KhasaSamukha (1896-1951) 

27. KilleKaccheri (1868-1949) 

28. Karanji Mansion (1890-1938) 

29. Maharaja's Own Infantry (1921-1954) 

30. Palace Maramath (1879-1961) 

31. Palace Mothikhana (1903-1955) 

32. Palace Muzrai (1869-1960) 

33. A). Palace Controller's Office (1868-1918) 
B). Palace Office (1919-1960) 

34. Rayanakere Dairy Farm (1905-1960) 

35. Palace Stables (1869-1954) 

36. Palace Treasury (1903-1959) 

37. VaniVilasaUrsu Girls School (1912-1957) 

38. ZananaSamukha (1892-1950) 

39. ZilloKaccheri (1896-1961) 


Divisional Archives, Dharawada 


Regional Divisional Archives Office was set up in vide 
G.O. No. ITY 38LAR 85 Dt : 16-7-86 


It is presently accommodated in the premises of the 
Kannada Studies Centre, Karnatak University Campus, 
Dharawada - 580 003. However our own building is 
being established in the University Campus. No big 
collections of either public or private records are to be 
met with in this office as yet. However, the office has 
collected and preserved several Private Papers from 
private individuals and institutions of the area. 


A list of select Private Collections held by the Belgaum 
Divisional Archives Office is furnished below : 


1. Struggle for the liberation of Ramdurg 


Swarajya Newspaper 


Papers relating to Freedom Movement 
and Unification Movement in Karnataka 


The Kittur Rebellion 


Rajahamsa newspaper 


a O ಛಾ p 


Jamakhandi Principality 


8. Report by Sirdar Veerana Gowda and 
Hallikeri Gudleppa on the disturbances 
at Ramdurga on 7 - 8th April 1939 


A Guide to Kannada Research institute Museum 


Name of Collection 0000109 
Year 

Books & Letters 1942 
50 issues only 1958 
20 volumes of a 1936 - 1955 
Kannada weekly named 
Loka Mitra and 22 bio 
graphical works on 
various individuals 
One book 
One book 
Stray issues 1917 - 1931 
Three books and a 1948 - 1964 
Souvenir 
85 typed pages 1939 


೧೩. 
೧೪. 
೧೫. 


೦೬, 
೦೭. 
೧೮. 


೧೯. 
೨೦. 


೨೧. 
59, 


೨೩. 
ಎ 
೨೫. 
೨೬, 


ಐತಿಹಾಸಿಕ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಪತ್ರಾಗಾರ ನಿರ್ದೇಶನಾಲಯವು ಐತಿಹಾಸಿಕ ಮಹತ್ವವುಳ್ಳ ತಾಳೆಗರಿಗಳಲ್ಲಿರುವ ಸಾಹಿತ್ಯ ಮತ್ತು 
ಸಾಂಸ್ಕೃತಿಕ ಮಹತ್ವವನ್ನು ಸಾರುವ ೨೫ ಪುಸ್ತಕಗಳನ್ನು ಪ್ರಕಟಿಸಿದೆ. ಹಾಗೂ ಹಳೆ ಮೈಸೂರು ರಾಜ್ಯ ಮತ್ತು ಇತರೆ ಸಂಸ್ಥಾನ ಆಡಳಿತಗಳಿಗೆ ಸಂಬಂಧಿಸಿದ 
ಐತಿಹಾಸಿಕ ದಾಖಲೆಗಳನ್ನೊಳಗೊಂಡ ೨೫ ಗ್ರಂಥಗಳನ್ನು ಪ್ರಕಟಿಸುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


ಶ್ರೀ ಮಂಜುಗುಣಿ ಕ್ಷೇತ್ರ ದಾಖಲೆಗಳು, 
ಶ್ರೀ ತೋಂಟದಾರ್ಯ ಮಠದ ಹಸ್ತಪ್ರತಿ ಸೂಚಿ. 


ಕರೆಸ್ಟಾಂಡೆನ್ಸ್‌ ಆಫ್‌ 


ದಿ ಫ್ರೆಂಚ್‌ ಡ್ಯೂರಿಂಗ್‌ ದಿ ರೈನ್‌ ಆಫ್‌ 
ಹೈದರಾಲಿ ಅಂಡ್‌ ಟಿಪ್ಪು ಸುಲ್ತಾನ್‌ - ವಾಲ್ಕೂಂ ೧ 
೧೭೮೧-೧೭೮೩ 

ಕರೆಸ್ಪಾಂಡೆನ್ಸ್‌ ಆಫ್‌ ದಿ ಫ್ರೆಂಚ್‌ ಡ್ಯೂರಿಂಗ್‌ ದಿ ರೈನ್‌ ಆಫ್‌ 
ಹೈದರಾಲಿ ಅಂಡ್‌ ಟಿಪ್ಪು ಸುಲ್ತಾನ್‌- ವಾಲ್ಕೂಂ ೨ 
೧೭೮೪-೧೭೮೨ 

ಕರೆಸ್ಪಾಂಡೆನ್ಸ್‌ ಆಫ್‌ ದಿ ಫ್ರೆಂಚ್‌ ಡ್ಯೂರಿಂಗ್‌ ದಿ ರೈನ್‌ ಆಫ್‌ 
ಹೈದರಾಲಿ ಅ೦ಡ್‌ ಟಪ್ಪು ಸುಲ್ತಾನ್‌ - ವಾಲ್ಯೂಂ ೩ 
೧೭೮೮-೧೭೮೯ 


ಸೀಕ್ರೆಟ್‌ ಕರೆಸ್ಪಾಂಡೆನ್ಸ್‌ ಆಫ್‌ ಟಿಪ್ಪು ಸುಲ್ತಾನ್‌ 
ಮೈಸೂರು ಅಡ್ಮಿನಿಸ್ಟಟೀವ್‌ ಪೇಪರ್‌, ವಾಲ್ಲೂಂ ೧ 
(ಕರ್ನಾಟಕ ಲೆಟರ್‌) 


ಮೈಸೂರು ಅಡ್ಮಿನಿಸ್ಟಟೀವ್‌ ಪೇಪರ್‌, ವಾಲ್ಯೂಂ ೨ 
(ಕರ್ನಾಟಕ ಲೆಟರ್‌) 


ಮೈಸೂರು ಅಡ್ಮಿನಿಸ್ಟಟೀವ್‌ ಪೇಪರ್‌, ವಾಲ್ಕೂಂ ೩ 
(ಕರ್ನಾಟಕ ಲೆಟರ್‌ 


ಮೈಸೂರು ಅಡ್ಮಿನಿಸ್ಟಟೀವ್‌ ಪೇಪರ್‌, ವಾಲ್ಕೂಂ ೪ 
(ಕರ್ನಾಟಕ ಲೆಟರ್ಸ್‌ 


ಮೈಸೂರು ಅಡ್ಮಿನಿಸ್ಟಟೀವ್‌ ಪೇಪರ್‌, ವಾಲ್ಕೂಂ ೫ 
ತಕಕ ಲೆಟರ್‌ 


ಸೆಲೆಕ್ಷನ್‌ ಪ್ರಂ ದಿ ರೆಕಾರ್ಡ್‌ ಆಫ್‌ ದಿ ಮೈಸೂರು ಪ್ಯಾಲೇಸ್‌, 
A N 3 
ವಾಲ್ಕೂಂ 
ಮ್ಯೂಸಿಷಿಯನ್ಸ್‌ ಆಕ್ಟರ್‌ ಅಂಡ್‌ ರಾಯಲ್‌ ಫ್ಯಾಮಿಲಿ 
ಸೆಲೆಕ್ಷನ್‌ Bo ದಿ ರೆಕಾರ್ಡ್‌ ಆಫ್‌ ದಿ ಮೈಸೂರು ಪ್ಯಾಲೇಸ್‌, 
ವಾಲ್ಕೂಂ ೦೧, ಮ್ಯೂಸಿಷಿಯನ್ಸ್‌, ಆಕ್ಟರ್ಸ್‌ ಅಂಡ್‌ ದಿ 
ಮಹಾರಾಜಸ್‌ ಆಫ್‌ ಫ್ಯಾಮಿಲಿ 
ಸೆಲೆಕ್ಟನ್‌ Bo ದಿ ರೆಕಾರ್ಡ್‌ ಆಫ್‌ 
ಯೈ N 
ವಾಲ್ಯೂಂ-೪ ದಸರ 
ಡಾಕ್ಯುಮೆಂಟ್ಸ್‌ ಆಫ್‌ ದಿ ಮೈಸೂರ್‌ ರೆಪ್ರೆಸೆಂಟೀಟಿವ್‌ ಅಸೆಂಬ್ಲಿ, 
ಪಾರ್ಟ್‌-೧, ೧೮೮೧-೧೯೨೦. 
ಡಾಕ್ಯುಮೆಂಟ್ಸ್‌ ಆಫ್‌ ದಿ ಮೈಸೂರ್‌ ರೆಪ್ರೆ 
ಪಾರ್ಟ್‌-೨, ೧೯೨೦-೧೯೪೨ 
ದಿ ಕ್ಯಾಟಲಾಗ್‌ ಆಫ್‌ ದಿ ರೆಕಾರ್ಡ್ಸ್‌ ಇನ್‌ ದಿ ಶೃಂಗೇರಿ ಮಠ್‌ 


ದಿ ಮೈಸೂರು ಪ್ಯಾಲೇಸ್‌, 


ಪ್ರೆಸೆಂಟೀಟಿವ್‌ ಅಸೆಂಬ್ಲಿ, 


ಶೃಂಗೇರಿ ಮಠದ ಕಡತಗಳಲ್ಲಿಯ ಆಯ್ದ ಚಾರಿತ್ರಿಕ ದಾಖಲೆಗಳು 


ದಿ ರಿಪೋರ್ಟ್‌ ಆಫ್‌ ದಿ sco ಫರ್‌ ದಿ ಸೆಟಿಂಗ್‌ ಆಫ್‌ ಅಂಡ್‌ 


ಆರ್ಗನೈಸಿಂಗ್‌ ದಿ ಮೈಸೂರು ಸ್ಟೇಟ್‌ SEED, 
ಶ್ರೀರಾಮಚಂದಪುರ ಮಠದ ರಾಜಮಾನ್ಯ ಇತಿಹಾಸ ವೈಭವ, 
ಸಂಪುಟ-೧ ಶಾಸನಗಳು 

ಶ್ರೀರಾಮಚಂದ್ರಪುರ ಮಠದ ರಾಜಮಾನ್ಯ ಇತಿಹಾಸ ವೈಭವ, 
ಸಂಪುಟ-.೨ 

ಮತಕೂರು ನಂಜುಂಡ ಶಿವಯೋಗಿ ಕೃತಿ. 


ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಐತಿಹಾಸಿಕ 
ದಾಖಲೆಗಳು, ಸಂಪುಟ-೧ 


ಶ್ರೀ ಶಿವಗಂಗಾ ಐತಿಹಾಸಿಕ ದಾಖಲೆಗಳು ೧೮೧೬-೧೮೯೫ 
ಳಪತ್ರ ಗ್ರಂಥಗಳ ಕೈಪಿಡಿ ಹಾಗೂ ದಾಖಲೆಗಳ ಮಾಹಿತಿ 
ಸಂಪುಟ-೧ 


13; 


14. 


15; 


19. 


20. 


21. 
22, 


23. 
24. 


25, 
26. 


oS 2 OM ಛಾ ಆಟಾ 


The correspondence 
of the French during the 
reign of Hyder Ali and 

Tipu Sultan, Vol.1 1781 - 1783 


The correspondence of the French 
during the reign of Hyder Ali and 
Tipu Sultan, Vol.ll, 1784 - 1787 


The correspondence of the French during the 
reign of Hyder Ali and Tipu Sulton, 
Vol.lll, 1788 - 1789 


Secret correspondence of Tipu Sultan 
Mysore Administrative Papers, Karnataka letters, Vol. | 

Mysore Administrative Papers, Karnataka letters, Vol. || 
Mysore Administrative Papers, Karnataka letters, Vol. Ill 
Mysore Administrative Papers, Karnataka lellers, Vol. IV 
Mysore Administrative Papers, Karnataka lellers, Vol. V 


Selection from the Records of the Mysore Palace, 
Vol. |, Musicians, Actor and Artists. 


Selection from the Records of the Mysore Palace, 
Vol. Il, Palaces and Mansions of the Royal Family. 


Selections from the Records of the Mysore Palace, 
Vol. Ill, Game and Tiger preserve of the Maharajas of 
Mysore. ` 


Selections from the Records of the Mysore Palace 
Vol. IV, Dasara. 


Documents of the Mysore Representative Assembly, 
Part I, 1881 - 1920. 


Documents ofthe Mysore Representative Assembly, 
Part Il, 1920 - 1947. 


A Catalogue of the Records in the Sringeri MUII, Vol.1 


Sringeri Matada Kadathagalalliya Aayda Charatrika 
Daakhalegalu. 


Report on the scheme for the selling up and organizing 
the Mysore State Archives. 


Shree Ramachandrapura Matada Raajamanya Itihasa 
Vybhava, Vol. 1, Shasanagalu. 


Shree Ramachandrapura Matada Raajamanya Itihasa 
Vybhava, Vol. I. 


Matakuru nanjunda Shivayogi Kruti. 


Sri Soanda Swarnavalli Mahaa Samsthanada Itihasika 
Daakhalaegalu, Vol. 1. 


Sri Shivaganga Itihasika Daakhalegalu, 1816 - 1895. 


Talapathra Granthagala kaipidi hagu Daakhalegala 
Maahiti. 


Shree Manjuguni Kshetrada Daakhalegalu, Vol. 1 
Sri Tontadhaarya Matada Hasthaprati Soochi. 


ಸಂಪರ್ತಿಸಬಹುದಾದ 'ಏಜಾಸ ಮತ್ತು ದೂರವಾಣಿ ಸಂಖ್ಯೆ 


ನಿರ್ದೇಶಕರು 

ಕರ್ನಾಟಕ ರಾಜ್ಯ ಪತ್ರಾಗಾರ 

ಕೊಠಡಿ ಸಂಖ್ಯೆ ೧೨೬, ಮೊದಲನೇ ಮಹಡಿ 
ವಿಕಾಸ ಸೌಧ, ಬೆಂಗಳೂರು-೫೬೦೦೦೧ 

ದೂ: ೦೮೦ ೨೨೨೫೪೪೬೫ 

ಮೇಲ್‌: dir-archives@karnataka.gov.in 


ಸಹಾಯಕ ನಿರ್ದೇಶಕರು 

ಕರ್ನಾಟಕ ರಾಜ್ಯ ಪತ್ರಾಗಾರ 

ಕೊಠಡಿ ಸಂಖ್ಯೆ ಬಿ-೨ 

ವಿಧಾನ ಸೌಧ, ಬೆಂಗಳೂರು-೫೬೦೦೦೧ 
ದೂ: ೦೮೦ ೨೨೦೩೩೯೨೮ 


ಸು ಹಿರಿಯ ಸಹಾಯಕ ನಿರ್ದೇಶಕರು 
4 ವಿಭಾಗೀಯ ಪತ್ರಾಗಾರ ಕಛೇರಿ 
ಈ : ಇಂಡಸ್ಟ್ರಿಯಲ್‌ ಸಬರ್ಬ್‌ 
: (ಪ್ರೇರಣಾ ಮೋಟಾರ್ಸ್‌ ಪಕ್ಕ) 
w ವಿಶ್ವೇಶ್ವರನಗರ, ಮೈಸೂರು-೫೭೦೦೦೮ 
ತೆ ದೂ: ೦೮೨೧ ೨೪೮೯೦೪೮ 


ತ 
ce 
kk 


ಉಪ ನಿರ್ದೇಶಕರು 
ಕರ್ನಾಟಕ ರಾಜ್ಯ ಪತ್ರಾಗಾರ 
ಕೊಠಡಿ ಸಂಖ್ಯೆ. a2 

ನೆಲ ಮಹಡಿ, ವಿಕಾಸ ಸೌಧ 
ಬೆಂಗಳೂರು-೫೬೦೦೦೧ 
ದೂ: ೦೮೦ ೨೨೦೩೪೨೬೯ 


ಆಡಳಿತ ಅಧಿಕಾರಿಗಳು 

ಕರ್ನಾಟಕ ರಾಜ್ಯ ಪತ್ರಾಗಾರ 

ಕೊಠಡಿ ಸಂಖ್ಯೆ ೨೨೬, ಎರಡನೇ ಮಹಡಿ 
ವಿಕಾಸ ಸೌಧ, ಬೆಂಗಳೂರು-೫೬೦೦೦೧ 
ದೂ: ೦೮೦ ೨೨೦೩೪೮೯೯ 


ಸಹಾಯಕ ನಿರ್ದೇಶಕರು 
ಧಾರವಾಡ ಪ್ರಾದೇಶಿಕ 

ಕನ್ನಡ ಅಧ್ಯಯನ ಕೇಂದ್ರ 
ಕರ್ನಾಟಕ ವಿಶ್ವವಿದ್ಯಾಲಯ ಆವರಣ 
ಧಾರವಾಡ - ೫೮೦೦೦೧ 

ದೂ: ೦೮೩೬-೨೪೪೭೪೭೭ 


Contact Addresses & Telephone Nos. 


Director 

Karnataka state Archives 

Room No. 126, 1st Floor 

Vikasa Soudha, Bangalore - 560001 
Ph.: 080- 22254465 

e-mail: dir-archives@karnataka.gov.in 


Assistant Director 

Karnataka state Archives 

Room No. B-2, 1st Floor 

Vidhana Soudha, Bangalore - 560001 
Ph.: 080 - 22033928 


| Senior Assistant Director 
| Divisional Archives Office, 
Industrial Suburb 

(Beside Prerana Motors) 

Vishweshwaranagar, 

Mysore-570008 


_angtsgngt TAE aT Se SESE ees OS 


Deputy Director 
Karnataka state Archives 
Room No. 17, Ground Floor 
Vikasa Soudha 

Bangalore - 560001 

Ph.: 080 - 22034269 


Administrative Officer 
Karnataka state Archives 

Room No. 226, 2nd Floor 

Vikasa Soudha, Bangalore - 560001 
Ph.: 080- 22034899 


Assistant Director 
Dharawad Divisional 
Kannada Aadhyayana Kendra 
Karnataka University 
Dharawad - 580001 

Ph.: 0836 - 2447477 


